ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ : 524 
ಸದಸ್ಯರ ಹೆಸರು 


: ಶ್ರೀಮತಿ ಎಸ್‌ ವೀಣಾ ಆಚಯ್ಯ 
FR) 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚಿವರು 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 11-12-2020 

ಕ್ರ ಪಕ್ನೆ . ಉತ್ತರ 

ಸಂ. 

ಅ) | ಕೊಡಗು ಜಿಲ್ಲೆ - ಗುಡ್ಡಗಾಡು ಹೌದು, ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಪ್ರದೇಶವಾಗಿದ್ದು, ಸಂಪರ್ಕ 


ಕಷ್ಟಸಾಧ್ಯವಾಗಿರುವ ಜಿಲ್ಲೆಯ ಹಲವಾರು 
ದೂರದ ಗಾಮಗಳಿಗೆ ಇದುವರೆಗೆ ಬಸ್‌ 
ಸಂಚಾರ ವ್ಯವಸ್ಥೆ ಕಲ್ಲಿಸುತ್ತಿದ್ದ ಖಾಸಗಿ 
ಬಸ್‌ ಮಾಲೀಕರು, ಕೋವಿಡ್‌ 
ಪರಿಸ್ಥಿತಿಯಿಂದಾಗಿ ನಷ್ಟ ಅನುಭವಿಸಿ 
ಬಸ್‌ ಸಂಚಾರ  ನಿಲ್ಲಿಸಿರುವುದರಿಂದ 
ಸಾರ್ವಜನಿಕರಿಗೆ 

ತೊಂದರೆಯಾಗಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


ಆ) 


ಖಾಸಗಿ ಬಸ್‌ ಮಾಲೀಕರು, ಕೋವಿಡ್‌ 
ಪರಿಸ್ಲಿಯಿಂದಾಗಿ ಆಗಿರುವ ನಷ್ಟದ 
ಹಿನ್ನಲೆಯಲ್ಲಿ ತೆರಿಗೆ ವಿನಾಯತಿ ಹಾಗೂ 
ಡೀಸಲ್‌ ಬೆಲೆಯಲ್ಲಿ ರಿಯಾಯಿತಿ 
ನೀಡಲು ಸರ್ಕಾರ ಕ್ರಮ ವಹಿಸುವುದೇ; 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 09 ಟಿಡಿಆರ್‌ 
2020, ದಿನಾಂಕ: 19-05-2020ರಲ್ಲಿ ಕರ್ನಾಟಕ 
ಮೋಟಾರು ವಾಹನ ತೆರಿಗೆ ಕಾಯ್ದೆ 1957ರ, ಕಲಂ 
16(1)ರಂತೆ ರಾಜ್ಯದಲ್ಲಿ ನೋಂದಾಯಿಸಿರುವ ಎಲ್ಲಾ 
ಪ್ರಯಾಣಿಕ ಮತ್ತು ಸರಕು ಸಾರಿಗೆ ವಾಹನಗಳ 
ಮೋಟಾರು ವಾಹನ ತೆರಿಗೆಯನ್ನು ದಿನಾಂಕ:24-03- 
2020 ರಿಂದ 23-05-2020ರವರೆಗೆ ಒಟ್ಟು 02 
ತಿಂಗಳ ಅವಧಿಗೆ ಮೋಟಾರು ವಾಹನ ತೆರಿಗೆ 
ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. 


. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 09 ಟಿಡಿಆರ್‌ 


(@-1) 2020, ದಿನಾಂಕ:06-07-2020ರಲ್ಲಿ 
ಮೋಟಾರು ವಾಹನ ತೆರಿಗೆ ಕಾಯ್ದೆ 1957ರ .ಕಲಂ 
4(1)ರ ನಿಯಮಗಳನ್ನು ಸಡಿಲಿಸಿ ಕರ್ನಾಟಕ ರಾಜ್ಯದ 
ಎಲ್ಲಾ ನೋಂದಾಯಿತ ವಾಹನಗಳಿಗೆ ಅನ್ವಯಿಸುವಂತೆ 
ದಿನಾ೦ಕ:15-04-2020 ಮತ್ತು 15-05-2020 
ರೊಳಗಾಗಿ ಪಾವಶಿಸಿಬೇಕಾಗಿದ್ದ ಮೋಟಾರು ವಾಹನ 
ತೆರಿಗೆಯನ್ನು ದಿನಾಂಕ:15-07-2020 ರವರೆಗೆ 
ಅವಧಿಯನ್ನು ವಿಸ್ತರಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 


ಸ TN 


3. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 09 ಟಿಡಿಆರ್‌ 
(ಪಿ-1) 2020, ದಿನಾಂಕ:28-08-2020ರಲ್ಲಿ 
ಮೋಟಾರು ವಾಹನ ತೆರಿಗೆ ಕಾಯ್ದೆ 1957ರ ಕಲಂ 
4(1)ರ ನಿಯಮಗಳನ್ನು ಸಡಿಲಿಸಿ ಕರ್ನಾಟಕ ರಾಜ್ಯದ 
ಎಲ್ಲಾ ನೋಂದಾಯಿತ ವಾಹನಗಳಿಗೆ ಅನ್ವಯಿಸುವಂತೆ 
ದಿನಾಂಕ: 15-08-2020 ಮತ್ತು 15-09-2020 
ರೊಳಗಾಗಿ ಪಾವತಿಸಬೇಕಾಗಿದ್ದ ಮೋಟಾರು ವಾಹನ 
ತೆರಿಗೆಯನ್ನು ದಿನಾಂಕ: 30-09-2020 ರವರೆಗೆ 
ದಂಡರಹಿತವಾಗಿ ಪಾವತಿಸಲು ವಿಸ್ತರಿಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 


ಇ) | ಜಿಲ್ಲೆಯಲ್ಲಿ ಸಂಪರ್ಕ ಕಷ್ಟಸಾಧ್ಯವಾಗಿರುವ 
ಹಲವಾರು ದೂರದ ಗ್ರಾಮಗಳ ಬಸ್‌ 
ಸಂಚಾರ ವ್ಯವಸ್ಥೆ ಮರು ಕಲ್ಪಿಸಲು 
ಸರ್ಕಾರ ಕೈಗೊಳ್ಳಲಿರುವ ಕ್ರಮವೇನು? 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಾರಿ. 174 
ಸಾಣಪ 2015, ದಿನಾಂಕ: 07-03-2019ರಲ್ಲಿ ಕರ್ನಾಟಕ 
ಸಮಗ್ರ ಪ್ರದೇಶ ಸಾರಿಗೆ ಯೋಜನೆ ಜಾರಿಗೆತಂದಿದ್ದು 
ಇದರಲ್ಲಿ ಸಾರಿಗೆ ನಿಗಮಗಳು ಮಾತ್ರ ಕರ್ನಾಟಕ 


; ರಾಜ್ಯಾದ್ಯಂತ ಪರವಾನಗಿ ಪಡೆಯಲು 


ಅವಕಾಶಕಲ್ಲಿಸಲಾಗಿದೆ. 

ಕೊಡಗು ಜಿಲ್ಲೆಯಲ್ಲಿ ಬಸ್ಸು ಸಂಚಾರ ಕಲ್ಲಿಸುತ್ತಿದ್ದ 
ಖಾಸಗಿ ಬಸ್‌ ಮಾಲೀಕರು, ಕೋವಿಡ್‌ ಪರಿಸ್ಥಿತಿಯಿಂದಾಗಿ 
ಬಸ್‌ ಸಂಚಾರ ನಿಲ್ಲಿಸಿರುವುದರಿಂದ ಖಾಸಗಿ ಬಸ್ಸುಗಳ 
ಕಾರ್ಯಾಚರಣೆ ಸ್ಥಗಿತಗೊಂಡಿರುವ 09 ಮಾರ್ಗಗಳಲ್ಲಿ 


ಕರಾರಸಾನಿಗಮದ ' ವತಿಯಿಂದ ಒಟ್ಟು: 30 ಸರತಿಗಳ 


ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿರುತ್ತದೆ. 


ಟಿಡಿ 118 ಟಿಡಿಕ್ಕೂ 2020 


pr 


(ಲಕ್ಷ ಫೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


